ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 


ಸ್ಟೀಲ್‌ ಕಾರ್ಬಾನೆಗಳಿಗೆ ಸಹಾಯ ಧನ ನೀಡುವ ಬಗ್ಗೆ 
ಶ್ರೀ ಅಲ್ಲಂ ವೀರಭದ್ರಪ್ಪ(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
649 (780) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ - 


ಈಗಾಗಲೇ ಕೈಗಾರಿಕಾ ನೀತಿ ಘೋಷಣೆ ಹಂತದಲ್ಲಿದ್ದು ಕರ್ನಾಟಕದಲ್ಲಿರುವ ಸ್ಟೀಲ್‌ ಕಾರ್ಬಾನೆಗಳಿಗೆ ಆಂಧ್ರ ಪ್ರದೇಶದ 
ಮಾದರಿಯಲ್ಲಿ ಸಹಾಯ ಧನ ($ubsidy) ನೀಡಲಾಗುತ್ತಿದೆಯೇ? 


